ಕರ್ನಾಟಕ ವಿಧಾನ ಪರಿಷತ್ತು ') 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 189 


ಸದಸ್ಯರ ಹೆಸರು ; ಶ್ರೀ. ಎಸ್‌.ಎಲ್‌.ಧರ್ಮೇಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) 
"ಉತ್ತರಿಸುವ ದಿನಾಂಕ : 20.12.2018 
p ಉತ್ತರಿಸುವ ಸಚಿವರು : ಮಾನ್ಯ ಉನ್ನತ ಶಿಕ್ಷಣ ಸಚಿವರು 
ER ಪಕ್ಕೆ ಉತ್ತರ ] 
| ಚಿಕ್ಕಮಗಳೂರು ಜಿಲ್ಲೆಗೆ ಇಂಜಿನಿಯರಿಂಗ್‌ ಕಾಲೇಜು 
ಮಂಜೂರಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ 


| ಬಂದಿದೆಯೇ; 


ಸರ್ಕಾರದ `'ಆಡೇಶ್‌'ಸಂ ೈ: ಇಡಿ 73 ಹೆಜ್‌ಪಿಟಿ 2012, ದಿನಾಂಕ: 16-1i- 
2012 ರಲ್ಲಿ ಹೊಸದಾಗಿ' ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜನ್ನು ಮಂಜೂರು 
ಮಾಡಿ ಆದೇಶಿಸಿದೆ. 


ಹಾಗಿದ್ದಲ್ಲಿ, ಯಾವಾಗ ಮಂಜೂರಾತಿ ನೀಡಲಾಗಿದೆ; 
(ಪೂರ್ಣ ಮಾಹಿತಿ ನೀಡುವುದು) 


2018-19 ನೇ ಸಾಲಿಗೆ ಲೆಕ್ಕಶೀರ್ಷಿಕೆ: 4202-02-104-1-03-386 ರಡಿ 
ರೂ.43.10 ಕೋಟಿಗಳ ಕ್ರಿಯಾ ಯೋಜನೆಯಲ್ಲಿ ಅನುದಾನ ಹಂಚಿಕೆ 
ಮಾಡಿಕೊಂಡಿದ್ದು, ಮುಂದುವರಿದ ಕಾಮಗಾರಿಗಳಿಗೇ ಅನುದಾನದ ಕೊರತೆ 
ಇದೆ. ಪ್ರಸಕ್ತ ಸಾಲಿಗೆ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಚಿಕ್ಕಮಗಳೂರು 
ಸಂಸ್ಥೆಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಕ್ರಿಯಾ ಯೋಜನೆಯಲ್ಲಿ ಅನುದಾನ 
ನಿಗದಿಯಾಗಿರುವುದಿಲ್ಲ. 


ಸದರಿ ಇಂಜಿನಿಯರಿಂಗ್‌ ಕಾಲೇಜಿನ ಕಟ್ಟಡ 
ನಿರ್ಮಾಣ ಮಾಡಲು ಇದುವರೆವಿಗೂ 
| ಬಿಡುಗಡೆಯಾದ ಅನುದಾನ ಎಷ್ಟು 
ಬಿಡುಗಡೆಯಾಗದಿದ್ದಲ್ಲಿ, ಪ್ರಸಕ್ತ ಸಾಲಿನಲ್ಲಿ ಸರ್ಕಾರ 
ಅನುದಾನವನ್ನು ಬಿಡುಗಡೆ ಮಾಡುವುದೇ; (ಮಾಹಿತಿ 
ನೀಡುವುದು) 


ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


ಇಲ್ಲಿ 


ಸರ್ಕಾರದ ಆದೇಶ ಸಂಖ್ಯೆ:ಇಡಿ 73 ಹೆಚ್‌ಪಟಿ 2012 ದಿನಾಂಕ:25-09-2014 
ರನ್ವಯ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು. ಚಿಕ್ಕಮಗಳೂರು ಸಂಸ್ಥೆಗೆ 
| ನಿವೇಶನ ಒದಗಿಸಿ ಮುಖ್ಯ ಕಟ್ಟಡ ಮತ್ತು ಇತರೇ ಮೂಲಭೂತ 
| ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿದೆಯೇ; ಸೌಕರ್ಯಗಳನ್ನು ಹಾಗೂ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 
ಇದುವರೆಗಿನ ಕಟ್ಟಡದ ಬೌತಿಕ ಮತ್ತು ಆರ್ಥಿಕ ಒದಗಿಸಲು ವಿ.ಟಿ,ಯುಗೆ ಹಸ್ತಾಂತರಿಸಲಾಗಿತ್ತು ಹಾಗೂ ಸದರಿ ಸಂಸ್ಥೆಯ 
| ಸ್ಥಿತಿಗತಿಗಳೇನು; (ಪೂರ್ಣ ಮಾಹಿತಿ ನೀಡುವುದು) | ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆಯನ್ನೂ ನೆರವೇರಿಸಲಾಗಿದೆ. 

ಆದರೆ, ವಿಶ್ನೇಶ್ವರಯ್ಯ ಟೆಕ್ನಾಲಜಿಕಲ್‌ ವಿಶ್ವವಿದ್ಯಾಲಯ (ವಿ.ಟಿ.ಯು) 
ಬೆಳಗಾವಿಯ ರೂ. 440.00 ಕೋಟಿಗಳನ್ನು ಆದಾಯ ತೆರಿಗೆ ಇಲಾಖೆಯು 
ತನ್ನ ವಶಕ್ಕೆ ಪಡೆದ ಕಾರಣ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಿರುವುದಿಲ್ಲ. 
ಆದಾಯ ತೆರಿಗೆ ಇಲಾಖೆ ತನ್ನ ವಶಕ್ಕೆ ಪಡೆದ ಹಣವನ್ನು ಹಿಂದಿರುಗಿಸಿದ 
ತಕ್ಷಣ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. 


pS 


ಉನ್ನತ ಶಿಕ್ಷಣ ಸಚಿವರು 
ಇಡಿ 193 ಹೆಚ್‌ಪಿಯು 2018 


